ಕರ್ನಾಟಕ ವಿಧಾನ ಪರಿಷತು 


895 


ಹಾಸ್ಯ ಸರಸ್ಕರ ಹಸರು 


ಶ್ರೀ ಅರವಿಂದ್‌ಕಮಾರ್‌ ಅರಳ (ವಿಧಾನಸಭೆಯಿಂದ 
ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


28.09.2020 


ಇತ್ತೆಕಸುವ ಸವರ 


ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಕ್ರ ಸಂ. ಪ್ರಶ್ನೆ ಉತ್ತರೆ 
ಈ) ಜೀಡರ್‌ `ಜಿಕ್ಲೆಯ`ಔರಾದೆ. `ಬಸವಕಲ್ಕಾಣ, ಭಾಲ್ಕಿ, ಹೌದು 
ಹುಮನಾಬಾದ್‌ ತಾಲ್ಲೂಕುಗಳಲ್ಲಿ ಹೆಚ್ಚಿನ ಸಂಖ್ಯೆಯ 
ಅಲೆಮಾರಿ  ಜನಾಂಗವಿರುವುದು ಸರ್ಕಾರದ ಕಳೆದ 3 ವರ್ಷಗಳಲ್ಲಿ ಬೀದರ್‌ ಜಿಲ್ಲೆಯ ಈ ಕೆಳಕಂಡ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಈ ಜನಾಂಗದ | ತಾಲ್ಲೂಕುಗಳ ಗ್ರಾಮ/ ಕಾಲೋನಿಗಳಲ್ಲಿ ಮೂಲಭೂತ ಸೌಕರ್ಯ 
ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರ | ಒದಗಿಸಲು ಸಿ.ಸಿ.ರಸ್ತೆ ಮತ್ತು ಚರಂಡಿ ನಿರ್ಮಾಣ 
ಕೈಗೊಂಡಿರುವ ಕ್ರಮಗಳೇನು; (ವಿವರ | ಕಾಮಗಾರಿಗಳನ್ನು ಮಂಜೂರು ಮಾಡಲಾಗಿರುತ್ತದೆ. 
ನೀಡುವುದು). ಕ್ರಸಂ. ತಾಲ್ಲೂಕು ಕಾಮಗಾರಿಗಳ 
ಸಂಖ್ಯೆ 
7 ಹಡ T 
2) ಬಸವಕಲ್ಯಾಣ 5 
3) ಧಾಶ್ಯ 3 
) ಪಾಡರ್‌ [) 
5} ಹುಮನಾಬಾದ್‌ 19 
ಬಚ್ಚು 34 
ಮುಂದುವರೆದು, ಅಲೆಮಾರಿ ಜನಾಂಗದವರಿಗೆ ನಿವೇಶನ 
ಒದಗಿಸಲು ಔರಾದ ಪಟ್ಟಣದ ಸರ್ವೆ ನಂ.183ರಲ್ಲಿ 2 ಎಕರೆ 
ಮತ್ತು ಬೀದರ್‌ ತಾಲ್ಲೂಕಿನ ಗೊರನ್ನಲ್ಳಿ ಸರ್ವೆ ನಂ. 27 ಮತ್ತು 
28ರಲ್ಲಿ 2 ಎಕರೆ ಜಮೀನನ್ನು ನಗರಸಭೆಯಿಂದ ಪಡೆಯಲು 
ಕ್ರಮವಹಿಸಲಾಗಿದ್ದು ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. 
ಆ ಜಲ್ಲೆಯಲ್ಲ'ಹ ಜನರಿಗಾಗಿ ವಸತಿ ಸಲಭ್ಯೆ ಅಲೆಮಾರ್‌ ಹಾಗೂ ಅಕೆಅಲೆಮಾರಿ ಜನಾಂಗದವರಿಗೆ ವಸತಿ 


ಒದಗಿಸುವುದು ಸರ್ಕಾರದ ಧ್ಯೇಯವಾಗಿದ್ದು, 
ಇಲ್ಲಿಯವರೆಗೆ ಅವರ ಅಭಿವೃದ್ಧಿಗೆ ಸರ್ಕಾರ ಕ್ರಮ 
ಕೈಗೊಳ್ಳದಿರಲು ಕಾರಣವೇನು; ಇದಕ್ಕೆ ಯಾರು 
ಹೊಣೆಗಾರರು? k 


ಸೌಲಭ್ಯ ಒದಗಿಸಲು 2017-18ನೇ ಸಾಲಿನಲ್ಲಿ 102 ಮನೆಗಳು 
ಮತ್ತು 2019-20ನೇ ಸಾಲಿನಲ್ಲಿ 515 ಮನೆಗಳನ್ನು ಮಂಜೂರು 
ಮಾಡಲಾಗಿರುತ್ತದೆ. 


ರಾಜ್ಯದ ಒಟ್ಟಾರೆ ಬೇಡಿಕೆ ಹಾಗೂ ಅನುದಾನದ ಲಭ್ಯತೆ 
ಆಧರಿಸಿ ಅಲೆಮಾರಿ ಸಮುದಾಯದವರಿಗೆ ವಸತಿ ಸೌಲಭ್ಯವನ್ನು 
ಒದಗಿಸಲಾಗುತ್ತಿದೆ. 


ಸಂಖ್ಯೆ:ಹಿಂವಕ 562 ಬಿಎಂಎಸ್‌ 2020 


(ಬ'ತ್ರ್‌ರಾಮುಲು) 
ಆರೋಗ್ಯ ಘುತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ಹಾಗೂ”ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


